ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಕರ್ನಾಟಿಕ ರಾಜ್ಯದಲ್ಲಿ ಟಿ.ಸಿ. ಗಳು ಓವರ್ಲೋಡ್‌ಗಳಾಗಿ ಹಾನಿಗೊಳಗಾಗುತ್ತಿರುವ ಬಗ್ಗೆ 
ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು)- 
116 (716) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕರ್ನಾಟಿಕ ರಾಜ್ಯದಲ್ಲಿ ರೈತರ ಹೊಲಗಳಿಗೆ ಅಳವಡಿಸಲಾಗಿರುವ ಟಿ.ಸಿ.ಗಳು ಓವರ್ಲೋಡ್‌ ಆಗಿ ಪದೇ 
ಪದೇ ಕೆಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಬಂದಿದ್ದಲ್ಲಿ, ಟಿ.ಸಿ. ಗಳು ಓವರ್ಲೋಡ್‌ ಆಗಲು ಕಾರಣಗಳೇನು ಹಾಗೂ ಓವರ್ಲೋಡ್‌ ತಡೆಗಟ್ಟಲು 


(eS Y) 


ಹೆಚ್ಚಿನ ಆದ್ಯತೆ ಸಾಮಥ್ರ್ಯ ಹೊಂದಿರುವ ಟಿ.ಸಿ.ಗಳನ್ನು ಅಳವಡಿಸುವುದು ಸೂಕ್ತ ಎನ್ನುವ ವಿಷಯ 
ಸರ್ಕಾರದ ಗಮನದಲ್ಲಿದೆಯೇ; 


(ಇ) ಹೆಚ್ಚಿನ ಸಾಮಥ್ರ್ಯದ ಟಿ.ಸಿ.ಗಳ ಅಳವಡಿಕೆಗೆ ಸರ್ಕಾರ ತೆಗೆದುಕೊಳ್ಳುವ ಶ್ರಮಗಳೇನು; 
(ಈ) ಹೆಚ್ಚಿನ ಸಾಮಥ್ರ್ಯದ ಟಿ.ಸಿ.ಗಳ ಅಳವಡಿಕೆಗೆ ಸರ್ಕಾರವು ಅನುದಾನವನ್ನು ಮೀಸಲಿರಿಸಿದೆಯೇ ; 


(ಉ) ಹೆಚ್ಚಿನ ಸಾಮಥ್ರ್ಯದ ಟಿ.ಸಿ. ಗಳ ಅಳವಡಿಕೆಗೆ ಬೇಕಾಗುವ ಕಾಲಾವಕಾಶ ಹಾಗೂ ಅವಶ್ಯವಾಗಿರುವ 
ಅನುದಾನದ ಮೊತ್ತವೆಷ್ಟು ? 


